ಕರ್ನಾಟಿಕ ವಿಧಾನ ಪರಿಷತ್ತು 


” ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 1648 
ಮಾನ್ಯ ಸದಸ್ಯರ ಹೆಸರು ಶ್ರೀ ಟಿ.ಎ. ಶರವಣ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ವಿಷಯ ಪ್ರವಾಸಿ ತಾಣಗಳ ಸೌಕರ್ಯ ಮತ್ತು ಅವುಗಳ 
ಅಭಿವೃದ್ಧಿಯ ಕುರಿತು 
ಉತ್ತರಿಸುವ ದಿನಾಂಕ 20.03.2020 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ) | ರಾಜ್ಯದಲ್ಲಿ ಎಷ್ಟು ಪ್ರವಾಸಿ ತಾಣಗಳಿವೆ ಮತ್ತು ರಾಜ್ಯದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ 319 ಪ್ರವಾಸಿ 


ಅವುಗಳಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಂತಹ 


ತಾಣಗಳನ್ನು ಗುರುತಿಸಲಾಗಿದೆ. ಈ ಹೈಕ ನೈಸರ್ಗಿಕವಾಗಿ 


ಪ್ರವಾಸಿ ತಾಣಗಳ ಸಂಖ್ಯೆ ಎಷ್ಟು; ರೂಪುಗೊಂಡಂತಹ ಪ್ರವಾಸಿ ತಾಣಗಳ ಪುತ್ಯೇಕ ವರ್ಗೀಕರಣ 
ಮಾಡಿರುವುದಿಲ್ಲ. 

ಆ) | ಈ ಎಲ್ಲಾ ಪುವಾಸಿ ತಾಣಗಳು ಪ್ರವಾಸಿಗರಿಗೆ ಹೌದು. 

Ein ps es] 2019ನೇ ಸಾಲಿನಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯ 

ಪುಸ್ತುತ ರಾಜ್ಯವು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ. | ಭಾರತ ಸರ್ಕಾರ ಇವರು ಪ್ರಕಟಿಸಿರುವ ಮಾಹಿತಿಯಂತೆ ರಾಜ್ಯವು 

ದೇಶದಲ್ಲಿ ಎಷ್ನನೇ ಸಾದಲ್ಲಿದೆ ದೆಶೀಯ ಪ್ರವಾಸಿಗರ ಭೇಟಿಯ ಅಂಕಿ-ಅಂಶಗಳಿಗನುಗುಣವಾಗಿ 
4 ಮೂರನೇ ಸ್ಥಾನದಲ್ಲಿದೆ. 

ಇ) | ಪ್ರವಾಸಿ ಚಟುವಟಿಕೆಗಳಿಂದ ಪರೋಕ್ಷವಾಗಿ ಈ ಪ್ರವಾಸೋದ್ಯಮ ಕೇತ್ರವು ದೇಶದ ಉಬ್ಯೋಗ ಸೃಷ್ಠಿಯಲ್ಲಿ 
ಕ್ಷೇತ್ರದಲ್ಲಿ ಇಂದಿನ ಉದ್ಯೋಗ ಸೃಷ್ಠಿಯ ಶೇಕಡ | ಪರೋಕ್ಷವಾಗಿ ಪ್ರಮುಖ ಪಾತ್ರ ವಹಿಸುತ್ತಿರುತ್ತದೆ. ಆದರೆ, ಪುಸ್ತುತ 
ಪ್ರಮಾಣ ಎಷ್ಟು; ಪ್ರವಾಸೋದ್ಯಮ ಕ್ಷೇತ್ರವು ನೇರವಾಗಿ ಸೃಷ್ಠಿಸಬಹುದಾದ/ ಸೃಷ್ಠಿಸುವ 

ಉದ್ಯೋಗಾವಕಾಶಗಳನ್ನು ಅಂದಾಜು ಮಾಡುವ ವ್ಯವಸ್ಥೆ 
| ಇರುವುದಿಲ್ಲ. 

ಈ) | ರಾಜ್ಯದ ಜಿಡಿಪಿಗೆ ಪ್ರವಾಸೋದ್ಯಮ ಇಲಾಖೆಯು | ಪ್ರವಾಸೋದ್ಯಮ ಮಂತ್ರಾಲಯ, ಭಾರತ ಸರ್ಕಾರದ ಅಡಿಯಲ್ಲಿ 
ನೀಡುತ್ತಿರುವ ಕೊಡುಗೆ ಎಷ್ಟು; ಇದನ್ನು | ಕಾರ್ಯನಿರ್ವಹಿಸುವ ಇಂಡಿಯನ್‌ ಬ್ರ್ಯಾಂಡ್‌ ಈಕ್ವಿಟಿ ಫೌಂಡೇಶನ್‌ 
ಉತ್ತಮಗೊಳಿಸಲು ಸರ್ಕಾರವು ತೆಗೆದುಕೊಂಡ | ಸಂಸ್ಥೆಯು ಅಂದಾಜಿಸಿರುವಂತೆ ರಾಜ್ಯದ ಜಿಡಿಪಿಯಲ್ಲಿ 
ಕ್ರಮಗಳಾವುವು; ಪ್ರವಾಸೋದ್ಯಮ ಕ್ನೇತ್ರದ ಪಾಲು ಶೇ.148ರಷ್ಟು ಆಗಿರುತ್ತದೆ. 

ರಾಜ್ಯದಲ್ಲಿ ಪುಬಾಸೋದ್ಯಮ ನೀತಿ 2020-25ನ್ನು ಮುಂದಿನ 
ಆರ್ಥಿಕ ವರ್ಷದಿಂದ ಅನುಷ್ಠಾನಗೊಳಿಸಲಾಗುತ್ತಿದ್ದು, ರಾಜ್ಯದ 
ಜಿಡಿಪಿಯಲ್ಲಿ, ಪ್ರವಾಸೋದ್ಯಮ ಕ್ನೇತ್ರದ ಪಾಲನ್ನು 
ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಅಗತ್ಯ ಕಾರ್ಯಕೃಮಗಳನ್ನು 
ರೂಖಿಸಿದೆ. 

ಉ) | ಪ್ರವಾಸಿಗರ ಸಂಖ್ಯ ಅಧಿಕವಾಗಲು ಮತ್ತು ರಾಜ್ಯದಲ್ಲಿ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಲು ಮತ್ತು ಇದನ್ನು 


ಇದನ್ನು ಒಂದು ಉದ್ಯಮವನ್ನಾಗಿ ಬೆಳೆಸಲು 
ಇಲಾಖೆಯ ಮುಂದಿರುವ ಸಬಾಲುಗಳೇಸು; 
ಇದಕೆ ಪ್ರವಾಸೋದ್ಯಮ ನೀತಿಯಲ್ಲಿ ಕಂಡು 
ಕೊಳ್ಳಲಾದ ಮಾರ್ಗೋಪಾಯಗಳಾವುವು? 


ಒಂದು ಉದ್ಯಮವನ್ನಾಗಿ ಬೆಳೆಸಲು ಅಗತ್ಯವಾದ ಮಾನವ ಹಾಗೂ 
ಆರ್ಥಿಕ ಸಂಪನ್ಮೂಲಗಳ ಕೊರತೆ ಇರುತ್ತದೆ. 


ಈ ಕೊರತೆಗಳನ್ನು ನಿವಾರಿಸಿಕೊಳ್ಳಲು 2020-25ನೇ ನೂತನ 
ಪ್ರವಾಸೋದ್ಯಮ ನೀತಿಯಲ್ಲಿ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿ 
ಸೌಕರ್ಯಗಳ ಅಭಿವೃದ್ದಿ ಉತ್ತೇಜನ, ಹಾಗೂ ಪ್ರಚಾರ 
ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಸಾರ್ವಜನಿಕ ಖಾಸಗಿ 
ಸಹಭಾಗಿತ್ವದಲ್ಲಿ ಹೂಡಿಕೆದಾರರನ್ನು ಆಕರ್ಷಿಸಿ ಪ್ರವಾಸೋದ್ಯಮ 
ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಉತ್ತೇಜಿಸುವ ಕಾರ್ಯಕ್ರಮಗಳನ್ನು 


ಕಡತ ಸಂಖ್ಯೆ: ಟಿಓಆರ್‌ 119 ಟಿಡಿವಿ 2020 


ರೂಪಿಸಲಾಗುತ್ತಿದೆ. 
Bo 


(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


